ಮಾ 
ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1861 
ಸದಸ್ಯರ ಹೆಸರು ಶ್ರೀ ಎನ್‌. ರವಿಕುಮಾರ್‌ 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು 
ರೇಷ್ಮೆ ಸಚಿವರು 
ಉತ್ತರಿಸುವ ದಿನಾಂಕ 24.03.2020. 
ಕ್ರ. ಸಂ ಪ್ರಶ್ನೆ ಉತ್ತರ 
ಅ) | ಅಡಿಕೆ ಬೆಳೆಗಾರರ ಸಮಸ್ಯೆ ಅಡಿಕೆ ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಟಾಸ್ಕ್‌ ಫೋರ್ಸ್‌ ಸರ್ಕಾರದ 
ಪರಿಹರಿಸಲು ಟಾಸ್ಕ್‌ ಫೋರ್ಸ್‌ [ಆದೇಶ ಸಂಖ್ಯೆ; ತೋಣಇ/131/ತೋಸವಿ/2019, ಬೆಂಗಳೂರು, 


ರಚಿಸಲಾಗಿದೆಯೇ: ರಚಿಸಲಾಗಿದ್ದಲ್ಲಿ, 
ಯಾವಾಗಿನಿಂದ ಆಸ್ತಿತ್ವಕ್ಕೆ ಬಂದಿದೆ: 


ದಿ:29.11.2019 ರನ್ನಯ ರಚಿಸಲಾಗಿದೆ. ದಿನಾಂಕ 29.11.2019 
ರಿಂದ ಸದರಿ ಟಾಸ್ಕ್‌ ಫೋರ್ಸ್‌ ಅಸ್ತಿತ್ವಕ್ಕೆ ಬಂದಿರುತ್ತದೆ, 


ಅಡಿಕೆ ಟಾಸ್ಕ್‌ ಫೋರ್ಸ್‌ ರಚನೆಯ 
ಉದ್ದೇಶ 
ಕಾರ್ಯಸೂಚಿಗಳೇನು- 


ಅಡಿಕೆಗೆ ಸಂಬಂಧಿಸಿದ ಬಿಕ್ಕಟ್ಟುಗಳನ್ನು ಮತ್ತು ಸಮಸ್ಯೆಗಳನ್ನು 
ಶೀಘ್ರವಾಗಿ ಪರಿಹರಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ 


ಉದ್ದೇಶದಿಂದ ಸದರಿ ಅಡಿಕೆ ಕಾರ್ಯಪಡೆಯನ್ನು ರಚಿಸಲಾಗಿದೆ. 
ಅಡಿಕೆ ಟಾಸ್ಕ್‌ ಫೋರ್ಸ್‌ ನ ಕಾರ್ಯಸೂಚಿಗಳು: 

(1) ಅಡಿಕೆಗೆ 

ಸಮಸ್ಯೆಗಳನ್ನು 


ಸಂಬಂಧಿಸಿದ ಬಿಕ್ಕಟ್ಟುಗಳನ್ನು ಹಾಗೂ 


ಶೀಘ್ರವಾಗಿ ' ಪರಿಹರಿಸಲು ಸೂಕ್ತ 
ಮಗಳನ್ನು ಸರ್ಕಾರಕ್ಕೆ ಶಿಫಾರಸ್ಸು ಮಾಡುವುದು, 


(2) ಸರ್ಮೋಚ್ಚ 


(qt 


ನ್ಯಾಯಾಲಯದಲ್ಲಿರುವ ಅಡಿಕೆ 
ಆರೋಗ್ಯಕ್ಕೆ ಹಾನಿಕಾರಕ ಎಂಬ ವಿಷಯದ ಪ್ರಕರಣಕ್ಕೆ: 
ಅಡಿಕೆ ಬೆಳೆಗಾರರ 


ಮಾಹಿತಿಯನ್ನು 


ಸಂಬಂಧಿಸಿದಂತೆ" ನಿರಂತರವಾಗಿ 
ಪರವಾಗಿ ಕೇಂದ್ರ 
ಒದಗಿಸುವುದು. 


(3)ಅಡಿಕೆಯಲ್ಲಿ 


ಸರ್ಕಾರಕ್ಕೆ 
ಆರೋಗ್ಯಕ್ಕೆ ಹಾನಿಕಾರಕವಾದ: ಅಂಶ 


ಇರುವುದಿಲ್ಲವೆಂದು ದೃಢೀಕರಿಸುವ ವೈದ್ಯಕೀಯ 
ವರದಿಗಳನ್ನು ಸಿದ್ಧಪಡಿಸಲು ಕ್ರಮವಹಿಸಿ ಸಲ್ಲಿಸುವುದು. 
(4)ಸರ್ಕಾರವು ಬೆಳೆಗೆ 
ಕಾರ್ಯಪಡೆಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು 


ನಿರ್ವಹಿಸುವುದು. 


ಅಡಿಕೆ ಸಂಬಂಧಿಸಿದಂತೆ ಈ 


pes ಘಫೋಸ 
ಒದಗಿಸಲಾಗಿರುವ ಅನುದಾನ ಎ 
ಈ ಮೊತ್ತವನ್ನು ಯಾವ 
ಕಾರ್ಯಗಳಿಗೆ 
ಮಾಡಲಾಗುತ್ತದೆ? 


ಎನ್ನ ಮಾರುಕಟ್ಟೆ ಸಮಿತಿಗಳಿಂದ 2018-19 ನೇ 


ಸಾಲಿನಲ್ಲಿ ಅಡಿಕೆ ಉತ್ಪನ್ನಕ್ಕೆ ಒಟ್ಟು ರೂ. 122.91ಕೋಟಿ 

ಮಾರುಕಟ್ಟೆ ಶುಲ್ಕ ಸಂಗ್ರಹವಾಗಿರುತ್ತದೆ. 

ಅಡಿಕೆ ಟಾಸ್ಕ್‌ ಫೋರ್ಸ್‌ ಗೆ ಅನುದಾನ ಒದಗಿಸಲಾಗಿರುವುದಿಲ್ಲ. 

ಸದರಿ: ಟಾಸ್ಕ್‌ ಫೋರ್ಸ್‌'ಗೆ ರೂ:10.00 ಕೋಟಿಗಳ ಅನುದಾನಪನ್ನು | 

ಅಂದಾಜು ಮಾಡಲಾಗಿದೆ. 

ಸದರಿ ಅನುದಾನವನ್ನು ಈ ಕೆಳಕಂಡ ಬಾಬ್ದುಗಳಿಗೆ ವಿನಿಯೋಗಿಸಲು 

ಉದ್ದೇಶಿಸಲಾಗಿದೆ. 
« ಅಡಿಕೆಯು ಆರೋಗ್ಯಕ್ಕೆ ಹಾನಿಕಾರಕವಲ್ಲವೆಂದು 
ದೃಢೀಕರಿಸುವ ವೈದ್ಯಕೀಯ ವರದಿಗಳನ್ನು ಸಿದ್ದಪಡಿಸಲು 
ಹಾಗೂ ಸಂಶೋಧನೆಗೆ ತಗಲುವ ಅಗತ್ಯ ಬಾಬ್ದು. 

© ಸರ್ವೋಚ್ಚ ವ್ಯಾಯಾಲಯದಲ್ಲಿರುವ ಅಡಿಕೆ ಆರೋಗ್ಯಕ್ಕೆ 
ಹಾನಿಕಾರಕ ಎಂಬ ವಿಷಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 

ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸುವ ವಕೀಲರಿಗೆ ಪಾವತಿಸುವ 

ಬಾಬ್ದು. 

ನಿರ್ವಹಿಸಲು 


*e ಕಾರ್ಯಪಡೆಯ ವಿವಿಧ ಕಾರ್ಯಗಳನ್ನು 


ಅವಶ್ಯವಿರುವ ಸಿಬ್ಬಂದಿಗಳ ಖರ್ಚು, ಸಭೆ ಹಾಗೂ ಇತರೆ 


ವೆಚ್ಚಗಳ ಬಾಬ್ತು. 


HORTI 183 HGM 2020 


(ನಾರಾಯಣಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


